ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ 


505 


ಪರಿಷತ್ತು 


ಸದಸ್ಯರ ಹೆಸರು ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 16.12.2021 

ಉತ್ತರಿಸಬೇಕಾದ ಸಚಿವರು ಮಾನ್ಯ ಮುಖ್ಯಮಂತ್ರಿರವರು 


ಪ್ರಶ್ನೆಗಳು 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವನ್‌ ಫ್‌ ನಂತ ಹಾಗಾ ಮಂದುವಕೆದ ಬನಶಂಕಕ ನೇ 


ಅ 


ವತಿಯಿಂದ ನಿರ್ಮಾಣಗೊಂಡಿರುವ 
ಬನಶಂಕರಿ 6ನೇ ಹಂತದ 4ನೇ ಬ್ಲಾಕ್‌ 
(ಮುಂದುವರೆದ ಬಡಾವಣೆ) ಯಲ್ಲಿನ 
ಒಳಚರಂಡಿ ರಸ್ತೆ, ಕುಡಿಯುವ ನೀರಿನ 
ವ್ಯವಸ್ಥೆ ಕಲ್ಲಿಸಲು ಬೆಂಗಳೂರು ಅಭಿವೃದ್ಧಿ 


ಪ್ರಾಧಿಕಾರ (ಬಿ.ಡಿ.ಎ) ವತಿಯಿಂದ 
ಮೀಸಲಾದ ಮೊತ್ತವನ್ನು 
ಬಿಡಬ್ರ್ಯೂಎಸ್‌ಎಸ್‌ಬಿ ರವರಿಗೆ 
ಒದಗಿಸಲಾಗಿದೆಯೇ; (ವಿವರಗಳನ್ನು 
ಒದಗಿಸುವುದು) 


ಉತ್ತರಗಳು 


ಹಂತದ ಬಡಾವಣೆಗಳಿಗೆ ಕಾವೇರಿ ಕುಡಿಯುವ ನೀರಿನ ಪೂರೈಕೆಗಾಗಿ 
ರೂ.88.20 ಕೋಟಿಗಳ ಅಂದಾಜಿಗೆ ಪ್ರಾಧಿಕಾರದಿಂದ 
ಅನುಮೋದನೆಯಾಗಿದ್ದು, ಬಿಡಬ್ಬ್ಯುಎಸ್‌ಎಸ್‌ಬಿ ವತಿಯಿಂದ 
ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪ್ರಗತಿಯಲ್ಲಿರುತ್ತವೆ ಹಾಗೂ ಸದರಿ 
ಕಾಮಗಾರಿಗಳಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 
ಈಗಾಗಲೇ ಬೆಂಗಳೂರು ಜಲಮಂಡಳಿಗೆ ರೂ.50.43 ಕೋಟಿಗಳ ಹಣವನ್ನು 
ಪಾವತಿಸಲಾಗಿರುತ್ತದೆ. ಪ್ರಾಧಿಕಾರದ ಹಣಕಾಸಿನ ಲಭ್ಯತೆಯ ಮೇರೆಗೆ ಉಳಿದ 
ರೂ.37.77 ಕೋಟಿಗಳನ್ನು ಜಲಮಂಡಳಿಗೆ ಪಾವತಿಸಬೇಕಾಗಿರುತ್ತದೆ. 
ಈವರೆವಿಗೂ ಬನಶಂಕರಿ 6ನೇ ಹಂತದ ಮುಂದುವರೆದ ಬಡಾವಣೆಗೆ 
ಕಾವೇರಿ ಕುಡಿಯುವ ನೀರು ಕಲ್ಲಿಸುವ ಕೊಳವೆ ಅಳವಡಿಕೆ ಕಾಮಗಾರಿಯು 
ಶೇಕಡಾ 80ರಷ್ಟು ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 

ಮುಂದುವರೆದು, ಒಳಚರಂಡಿ ವ್ಯವಸ್ಥೆಗಾಗಿ ರೂ.164.00 ಕೋಟಿಗಳಿಗೆ 
ಬೆಂಗಳೂರು ಜಲಮಂಡಳಿಯವರು ಅಂದಾಜಿಸಿ ಸಲ್ಲಿಸಿದ್ದ ಡಿ.ಪಿ.ಆರ್‌.ಗೆ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಭೆಯು ಅನುಮೋದನೆ ನೀಡಿದ್ದು, 
ಸದರಿಯವರಿಗೆ 13 ಭಾಗ ಅಂದರೆ ರೂ.54,67,44,985.00 ಗಳನ್ನು 
ಬಿಡುಗಡೆಗೊಳಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. ಉಳಿದಂತೆ ಬನಶಂಕರಿ 
6ನೇ ಹಂತ ಹಾಗೂ ಮುಂದುವರೆದ ಬನಶಂಕರಿ 6ನೇ ಹಂತದ 
ಬಡಾವಣೆಗಳ ರಸ್ತೆ ಅಭಿವೃದ್ಧಿಗಾಗಿ 100.00 ಕೋಟಿ ರೂ.ಗಳಿಗೆ ಅಂದಾಜು 
ತಯಾರಿಸಿ ಪ್ರಾಧಿಕಾರದ ಸಭೆಗೆ ಮಂಡಿಸಲಾಗಿದ್ದು, ಅನುಮೋದನೆ ದೊರೆತ 
ನಂತರ ಪ್ರಾಧಿಕಾರದ ಹಣಕಾಸಿನ ಲಭ್ಯತೆ ಮೇರೆಗೆ ಕಾಮಗಾರಿ 
ಪ್ರಾರಂಭಿಸಲು ಕ್ರಮವಹಿಸಲಾಗುವುದು. 


8 1ಸರರ ಬಡಾವನಗಗ ಚಾನ್‌ ಪ್ಲಾನ್‌ 


ಅಂಗೀಕಾರವಾಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಅಂಗೀಕಾರವಾಗದಿರಲು ಕಾರಣವೇನು; 
ಯಾವಾಗ ಅಂಗೀಕರಿಸಿ ಸದರಿ 
ಬಡಾವಣೆಯನ್ನು ಅಭಿವೃದ್ಧಿ 
ಪಡಿಸಲಾಗುವುದು; 

1 


ಬೆಂಗಳೊರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ವಾಜರಹಳ್ಳಿ, 
ಹೊಸಹಳ್ಳಿ, ಉತ್ತರಹಳ್ಳಿ ಮನವರ್ತ ಕಾವಲ್‌, ರಘುವನಹಳ್ಳಿ, ತಲಘಟ್ಟಪುರ, 
ತುರಾಹಳ್ಳಿ, ಗುಬ್ಬಲಾಳ ಗ್ರಾಮ ಮತ್ತು ಕೆಂಗೇರಿ ಹೋಬಳಿ, ಬಡ ಮನವರ್ತ 
ಕಾವಲ್‌ ಗ್ರಾಮದ ವಿವಿಧ ಸರ್ವೆ ನಂಬರ್‌ ಗಳಲ್ಲಿ 4771 ಎಕರೆ-26 ಗುಂಟೆ 
ವಿಸ್ತೀರ್ಣದ ಪ್ರದೇಶದಲ್ಲಿ ಪ್ರಾಧಿಕಾರವು ಹಾಲಿ ಕಾರ್ಯಗತ ಮಾಡಿರುವಂತೆ 
ಮುಂದುವರೆದ ಬನಶಂಕರಿ 6ನೇ ಹಂತ ಬಡಾವಣೆ ನಕ್ಷೆಗೆ ಅನುಮೋದನೆ 
ನೀಡುವಂತೆ ಅಭಿಯಂತರ ವಿಭಾಗದವರು ಕೋರಿದ್ದರ ಹಿನ್ನೆಲೆಯಲ್ಲಿ 
ವಿಷಯವನ್ನು ದಿನಾಂಕ 24.08.2013 ರಂದು ನಡೆದ ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದ ಸಭೆಯ ವಿಷಯ ಸಂಖ್ಯೆ 148/203 ರಲ್ಲಿ 
ಚರ್ಚಿಸಲಾಗಿದ್ದು, ಚರ್ಚೆಯ ನಂತರ ಕೂಲಂಕಷವಾಗಿ ಪರಿಶೀಲಿಸಿ ಸೂಕ್ತ 
ತೀರ್ಮಾನ ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಯ ಮುಂದೆ ಪೂರ್ಣ 
ಮಾಹಿತಿಯೊಂದಿಗೆ ಮಂಡಿಸಲು ನಿರ್ಣಯಿಸಲಾಗಿತ್ತು. 


ಕ್ಸ 


-2- 
ನನ OI ಕರದ ನಡೆದ ಪ್ರಾಧಕಾರದ ಸಭೆಯಳ್ಲಿ | 
ಮುಂದುವರೆದ ಬನಶಂಕರಿ 6ನೇ ಹಂತದ ಬಡಾವಣೆಯನ್ನು ಹಾಲಿ 
ಕಾರ್ಯಗತ ಮಾಡಿರುವಂತೆ ಯಥಾವತ್ತಾಗಿ ಸ್ಥಿರೀಕರಿಸಲು ಒಟ್ಟಾರೆಯಾಗಿ 
ತೀರ್ಮಾನಿಸಲಾಗಿರುತ್ತದೆ. 

ಗುಬ್ಬಲಾಳು ಗ್ರಾಮದ ಸರ್ವೆ ನಂ. 8 ರ ಕೆರೆಯ ಪ್ರದೇಶವನ್ನು 
ಹೊರತುಪಡಿಸಿ ಉಳಿಕೆ ಜಾಗಕ್ಕೆ ಬಡಾವಣೆ ನಕ್ಷೆಯನ್ನು ಹಾಲಿ ಸ್ಥಳದಲ್ಲಿ 
ನಿರ್ಮಿಸಿರುವಂತೆ ಈಗಾಗಲೇ ಪ್ರಾಧಿಕಾರದ ಸಭೆಯ ವಿಷಯ ಸಂಖ್ಯೆ 
148/2013 ದಿನಾಂಕ 07.09.2013 ರಂದು ತೆಗೆದುಕೊಂಡ ತೀರ್ಮಾನ 
ಸ್ಥಿರೀಕರಿಸುವ ಬಗ್ಗೆ ದಿನಾಂಕ 05.07.2014 ರಂದು ನಡೆದ ಪ್ರಾಧಿಕಾರದ 
ಸಭೆಯ ವಿಷಯ ಸಂಖ್ಯೆ 89/2014 ರಲ್ಲಿ ಮಂಡಿಸಿ ಚರ್ಚಿಸಲಾಗಿರುತ್ತದೆ. 
ಚರ್ಚೆಯ ನಂತರ ಗುಬ್ಬಲಾಳು ಗ್ರಾಮದ ಸರ್ವೆ ನಂ. 8 ಖರಾಬು ಜಾಗವೇ 
ಇಲ್ಲವೇ ಎಂಬ ಬಗ್ಗೆ ಚೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ 
ಮಾಹಿತಿಯನ್ನು ಕೋರಿದ್ದು, ತ್ವರಿತವಾಗಿ ಕಳುಹಿಸಿಕೊಡುವಂತೆ ಬೆಂಗಳೂರು 
ನಗರ ಜಿಲ್ಲಾಧಿಕಾರಿಗಳನ್ನು ಕೋರಲು ನಿರ್ಣಯಿಸಲಾಗಿರುತ್ತದೆ. ಅದರಂತೆ 
ಗುಬ್ಬಲಾಳು ಗ್ರಾಮದ ಸರ್ವೆ ನಂ. 8 ರ ಕೆರೆಯ ಪ್ರದೇಶವು ಖರಾಬು 
ಜಾಗವೇ ಇಲ್ಲವೇ ಎಂಬ ಬಗ್ಗೆ ಮಾಹಿತಿ ನೀಡಲು ದಿನಾಂಕ 27.08.2014 
ರಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಜಿಲ್ಲಾಧಿಕಾರಿಗಳಿಗೆ ಪತ್ರ 
ಬರೆಯಲಾಗಿರುತ್ತದೆ. 


ಮುಂದುವರೆದ ಬನಶಂಕರಿ 6ನೇ ಹಂತ 4ನೇ ಹೆಚ್‌ ಬ್ಲಾಕ್‌ 
ಬಡಾವಣೆಯ ಗುಬ್ಬಲಾಳ ಗ್ರಾಮದ ಸರ್ವೆ ನಂ. 8 ರ ಕೆರೆ ಪ್ರದೇಶ ಹಾಗೂ 
ಸರ್ವೆ ನಂ. 10 ರ ಸರ್ಕಾರಿ ಪ್ರದೇಶ ಮತ್ತು ಇತರೆ ಸರ್ಕಾರಿ ಖರಾಬು 
ಜಮೀನುಗಳನ್ನು ನಕ್ಷೆಯಿಂದ ಹೊರತುಪಡಿಸಿ ಪರಿಷ್ಕೃತ ನಕ್ಷೆಯೊಂದಿಗೆ 
ಬಡಾವಣೆ ನಕ್ಷೆ ಅನುಮೋದನೆಗಾಗಿ ಕಾರ್ಯಪಾಲಕ ಅಭಿಯಂತರರು 
ದಿನಾಂಕ 14.08.2015 ರಂದು ಕೋರಿರುತ್ತಾರೆ. ಸದರಿಯವರು ಸಲ್ಲಿಸಿದ್ದ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ವಿವಿಧ ಸರ್ವೆ ನಂಬರ್‌ ಗಳಲ್ಲಿರುವ ಖರಾಬು 
ಪ್ರದೇಶಗಳನ್ನು ಗುರುತಿಸಿ ಖರಾಬು ಪ್ರದೇಶಗಳಲ್ಲಿ ಉದ್ಯಾನವನ / ಬಯಲು 
ಜಾಗಗಳು, ಸಿಎ ನಿವೇಶನಗಳು ಮತ್ತು ವಸತಿ ನಿವೇಶನಗಳನ್ನು ರಚಿಸಲು 
ಪ್ರಸ್ತಾಪಿಸಿದ್ದರಿಂದ ಈ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಸ್ಪಷ್ಟವಾದ ಪರಿಷ್ಕೃತ 
ನಕ್ಷೆಗಳನ್ನು ಸಲ್ಲಿಸಲು ಹಾಗೂ ಸದರಿ ಖರಾಬು ಪ್ರದೇಶಗಳಲ್ಲಿ 
ನಿವೇಶನಗಳನ್ನು ರಚಿಸಲು ಅನುಮತಿಯನ್ನು ಜಿಲ್ಲಾಧಿಕಾರಿಗಳಿಂದ 
ಪಡೆಯುವ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. ಜಿಲ್ಲಾಧಿಕಾರಿಗಳಿಂದ ಅನುಮತಿ 
ದೊರೆತ ನಂತರ ಸಂಪೂರ್ಣ ವಿವರಗಳನ್ನು ನಕ್ಷೆಯಲ್ಲಿ ಅಳವಡಿಸಿಕೊಂಡು 


ಅನುಮೋದನೆ ನೀಡಲು ಕ್ರಮ ವಹಿಸಲಾಗುವುದು. 
ಇ|ಸದರಿ `` ಬಡಾವಣೆಯಲ್ಲಿನ ಸೆಗಳನ್ನು 


ಬೆಂಗಳೂರು ನೀರು ಸರಬರಾಜು ಸಂಸ್ಥೆ, 

ಬೆಸ್ಕಾಂ ಮತ್ತು ಟೆಲಿಕಾಂ ಸಂಸ್ಥೆಗಳು ಹೌದು 

ಅಗೆದು ಹಾಳು ಮಾಡಿರುವುದು ಬನಶಂಕರಿ 6ನೇ ಹಂತದ ಮುಂದುವರೆದ ಬಡಾವಣೆಗೆ ನೀರಿನ 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಸದರಿ ಕೊಳವೆ ಅಳವಡಿಸಲು ಬೆಂಗಳೂರು ಜಲಮಂಡಳಿಯಿಂದ ಅಗೆಯಲಾದ 
್ಕೈ ; 


ರಸ್ಟೆಗಳನ್ನು ಸರಿಪಡಿಸಲು ಕೈಗೊಂಡಿರುವ ರಸ್ತೆಗಳಲ್ಲಿ ಆಗಿಂದಾಗಲೇ ಮೊಟರೆಬಲ್‌ ಮಾಡಲಾಗಿದೆ. 
ಕ್ರಮದ ವಿವರಗಳನ್ನು ಒದಗಿಸುವುದು? 


= el 


ತಿಕ್ಕ 


2 


IMS 


ಮಾನದಾವಕಹ, ಬನನ ನೇ ಹಂತ ಮತ್ತು ಮುಂದುವರೆದ 
ಬನಶಂಕರಿ 6ನೇ ಹಂತದ ಉಳಿಕೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 100 
ಕೋಟಿ ರೂ.ಗಳಿಗೆ ಅಂದಾಜು ತಯಾರಿಸಿ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರದ ಸಭೆಗೆ ಮಂಡಿಸಲಾಗಿರುತ್ತದೆ. ಸದರಿ ಅಂದಾಜು ಪಟ್ಟಿಗೆ 
ಪ್ರಾದಿಕಾರದ ಸಭೆಯ ಅನುಮೋದನೆ ದೊರೆತ ನಂತರ ಪ್ರಾಧಿಕಾರದ 
ಹಣಕಾಸಿನ ಲಭ್ಯತೆ ಮೇರೆಗೆ ಕಾಮಗಾರಿ ಪ್ರಾರಂಭಿಸಲು 
ಕ್ರಮವಹಿಸಲಾಗುವುದು. 


ಸಂಖ್ಯೆ: ನಅಇ 228 ಬೆಂಭೂಸ್ವಾ 2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


